ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಸ್ತೆ ಮತ್ತು ಸೇತುವೆ ಅಪೆಂಡಿಕ್ಸ್‌-ಇ ಭಾಗ-2ರ ಕಾಮಗಾರಿಗಳ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 


571 (845) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-19ನೇ ಸಾಲಿನಲ್ಲಿ ಅಪೆಂಡಿಕ್ಸ್‌-ಇ ಭಾಗ-2 ರಲ್ಲಿ ಮೈತಿ ಸರ್ಕಾರದ ಅವಧಿಯಲ್ಲಿ ರೂ. 5,690.20 
ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗಳನ್ನು ಪಕ್ಷ ಬೇಧವಿಲ್ಲದೇ, ಎಲ್ಲಾ ವಿಧಾನ ಸಭಾ ಕ್ಲೇತ್ರಗಳಿಗೆ 
ಬಂ೦ಗಡಣೆ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲ, ಈ ಪೈಕಿ ಎಷ್ಟು ಮೊತ್ತದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕ್ರಮ 
ಕೈಗೊಳ್ಳಲಾಗಿದೆ ; (ಕಾಮಗಾರಿಗಳ ಸಂಖ್ಯೆ ಹಾಗೂ ಅಂದಾಜು ಮೊತ್ತದ ವಿವರಗಳನ್ನು ವಿಧಾನಸಭಾ 
ಕ್ಲೇತ್ರವಾರು ನೀಡುವುದು) 


(ಇ) ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳ ಕಾಮಗಾರಿಗಳನ್ನು ಆರ್ಥಿಕ ಇಲಾಖೆಯು ನೀಡಿರುವ ಟಿಪ್ಪಣಿ 
ಮೇದೆಗೆ ತಡೆ ಹಿಡಿದಿರುವುದು ನಿಜವೇ ; (ಕಾಮಗಾರಿಗಳ ಸಂಖ್ಯೆ ಹಾಗೂ ಅಂದಾಜು ಮೊತ್ತದ 
ವಿವರಗಳನ್ನು ವಿಧಾನಸಭಾ ಕ್ಷೇತ್ರವಾರು ನೀಡುವುದು) 


(ಈ) ವಿಧಾನ ಮಂಡಲದ ಉಭಯ ಸದನಗಳಿಂದ ಅನುಮೋದನೆ ಪಡೆದ ಈ ಕಾಮಗಾರಿಗಳನ್ನು ಆರ್ಥಿಕ 
ಇಲಾಖೆಯು ತಡೆ ಹಿಡಿಯಲು ಕಾರಣಗಳೇನು; 


(ಉ) ಈ ಕಾಮಗಾರಿಗಳನ್ನು ತಡೆ ಹಿಡಿದ ನ೦ತರ, ಆರ್ಥಿಕ ಇಲಾಖೆಯು ಪ್ರಸ್ತುತ ಸಾಲಿನಲ್ಲಿ ಕೆಲವೊಂದು 
ಎಐಧಾನಸಭಾ ಸದಸ್ಯರ ಕೇತ್ರಗಳಿಗೆ ಅನುದಾನ ನೀಡಿರುವುದು ನಿಜವೇ? (ಮಂಜೂರು ನೀಡಲಾದ 
ಕಾಮಗಾರಿಗಳ ಸಂಖ್ಯೆ ಹಾಗೂ ಅಂದಾಜು ಮೊತ್ತದ ವಿವರಗಳನ್ನು ವಿಧಾನಸಭಾ ಕ್ಲೇತವಾರು 
ನೀಡುವುದು) 


